ಕರ್ನಾಟಕ ವಿಧಾನ ಪರಿಷತ್‌ 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 554(420) 
ಮಾನ್ಯ ಸದಸ್ಯರ ಹೆಸರು : ಶ್ರೀ ಆರ್‌. ಧರ್ಮಸೇನ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 
ಉತ್ತರಿಸುವವರು p ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖಾ ಸಚೆವರು 
ಉತ್ತರಿಸಬೇಕಾದ ದಿನಾಂಕ : 05-02-2021. 
ಕ್ರಸಂ. ಪನ್ನ ಉತ್ತರ 
ಅ |ಮಹಿಳಾ' ಮತ್ತು ಮಕ್ಕಳ ಕಲ್ಯಾಣ|[ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದಿಂದ 
ಇಲಾಖೆಯಿಂದ ' ಮಹಿಳೆಯರಿಗೆ ಸ್ವಯಂ | ಮಹಿಳೆಯರ ಸ್ವಯಂ ಉದ್ಯೋಗಕ್ಕಾಗಿ ಈ ಕೆಳಕಂಡ 
ಉದ್ಯೋಗ ಮಾಡಲು ಯಾವ ಯಾವ ಯೋಜನೆಗಳನ್ನು. ಅನುಷ್ಲಾನಗೊಳಿಸಲಾಗುತ್ತಿದೆ. 
PS MR ರೀತ ಹನ ಉದ್ಯೋಗಿನಿ ಯೋಜನೆ 
ಸಹಾಯ ಮಾಡಲಾಗುವುದು: 2.ಚೇತನಾ ಯೋಜನೆ 
3.ಧನಶ್ರೀ ಯೋಜನೆ 
4.ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಪುನರ್ವಸತಿ ಯೋಜನೆ 
5.ಬಡ್ಡಿ ಸಹಾಯಧನ ಯೋಜನೆ (ಕೆ.ಎಸ್‌.ಎಫ್‌.ಸಿ 
ಮುಖಾಂತರ) 
6.ದೇವದಾಸಿ ಪುನರ್ವಸತಿ ಯೋಜನೆ 
ಮೇಲ್ಕಂಡ ಯೋಜನೆಗಳಲ್ಲಿ ಸಾಲ ಮತ್ತು ಸಹಾಯಧನದ 
ರೂಪದಲ್ಲಿ ಅರ್ಹ ಮಹಿಳೆಯರಿಗೆ ಧನ ಸಹಾಯ 
ನೀಡಲಾಗುವುದು. 
ಯಾವ ಯಾವ ಯೋಜನೆಗಳಲ್ಲಿ ಎಷ್ಟೆಷ್ಟು ಡಟನಗಳ ವಿವರವನ್ನು ಅನುಬಂಧ-।1 ರಲ್ಲಿ 
ಸಾಲ/ಸಬಿಡಿ ನೀಡಲಾಗುತಿದೆ: ಎಷು ಥಥಗಿಗಲಾಗಿದ. 
ಆ | [ ಪ ಆ | ಫಲಾನುಭವಿಗಳ ಸಂಖೆ ಹಾಗೂ ನೀಡಲಾದ ಆರ್ಥಿಕ 
ನಲಾಸುಭಎಗಳಿಗ ಅಸು ಪಣವನ್ನು ನುಬಂಧ-2ರಲ್ಲಿ 
ಕಳೆದ ಎರಡು ವರ್ಷಗಳಲ್ಲಿ ನೀಡಲಾಗಿದೆ: |? ನೌಕ a 
ಫಾ ಒದಗಿಸಲಾಗಿದೆ. 
ಫಲಾನುಭವಿಗಳನ್ನು ಆಯ್ಕೆ ಮಾಡಲು 
ರ; — ಸಃ » 
CB ie ವಿವರವನ್ನು ಅನುಬಂಧ-3 ರಲ್ಲಿ ಒದಗಿಸಲಾಗಿದೆ 
ಸಂಖ್ಯೆ: ಮಮಇ 16 ಮಲಅನಿ 2021 


೫ ಫ್‌ 
ಫಿ 
( ಅಣ್ಣಾಸಾಹೇಬ್‌ ಜೊಲ್ಲೆ) 


ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ 
ಮತ್ತು ಹಿರಿಯ ನಾಗರೀಕರ ಸಬಲೀಕರಣ ಇಲಾಖೆ ಸಚಿವರು. 


ಅನುಬಂಧ-1 


P ಉದ್ಯೋಗಿನಿ ಯೋಜನೆ: 


" ಈ ಯೋಜನೆಯಡಿ ಯೋಜನಾ ವೆಚ್ಚಕ್ಕಾನುಸಾರವಾಗಿ ಬ್ಯಾಂಕಿನಿಂದ 1 ಲಕ್ಷದಿಂದ 3 ಲಕ್ಷಗಳವರೆಗೆ ಸಾಲ 
ಮಂಜೂರಾತಿ ಮಾಡಲಾಗುವುದು ನಿಗಮದಿಂದ ಇತರೆ ವರ್ಗದ ಮಹಿಳೆಯರಿಗೆ ಬ್ಯಾಂಕ್‌ ಸಾಲದ ತೇ. 30 
ರಷ್ಟು ಅಥವಾ ಗರಿಷ್ಟ. ರೂ 90,000/- ದ ವರೆಗೆ, ಪರಿಶಿಷ್ಟ ಜಾತಿ/ಪರಿಶಿಷ್ಟ ಪಂಗಡದ ಮಹಿಳೆಯರಿಗೆ 
ಬ್ಯಾಂಕ್‌ ಸಾಲದ ಶೇ.50 ರಷ್ಟು ಅಥವಾ ಗರಿಷ್ಟ ರೂ 1.50 ಲಕ್ಷಗಳವರೆಗೆ ಸಹಾಯ ಧನವನ್ನು ಬಿಡುಗಡೆ 
ELTA 


. ಚೇತನಾ ಯೋಜನೆ: 


'ಈ ಯೋಜನೆಯಡಿ ದಮನಿತ (ಲೈಂಗಿಕ ಕಾರ್ಯಕರ್ತೆಯರು) ಮಹಿಳೆಯರಿಗೆ ರೂ.25,000/- ಗಳ ಸಾಲ 
.ಮತ್ತು ರೂ.25,000/- ಗಳ ಸಹಾಯಧನ ಒಟ್ಟು ರೂ.50;000/- ಗಳ ಸೌಲಭ್ಯವನ್ನು ನಿಗಮದಿಂದ 
ನೇರವಾಗಿ ಒದಗಿಸಲಾಗುವುದು. 


ನಶ್ರೀ ಯೋಜನೆ: 

ಈ ಯೋಜನೆಯಡಿ ಹೆಚ್‌.ಐ.ವಿ. ಸೋಂಕಿತ ಹಾಗೂ ಬಾಧಿತ ಮಹಿಳೆಯರಿಗೆ ರೂ.25 ,000/- ಗಳ ಸಾಲ 
ಮತ್ತು ರೂ.25,000/- ಗಳ ಸಹಾಯಧನ ಒಟ್ಟು ರೂ.50,000/- ಗಳ ಸೌಲಭ್ಯವನ್ನು ನಿಗಮದಿಂದ -: 
ನೇರವಾಗಿ ಒದಗಿಸಲಾಗುವುದು. 


. ಲಿಂಗತ್ತ ಅಲ್ಲಸಂಖ್ಯಾತರ ಪುನರ್ವಸತಿ ಯೋಜನೆ: 
ಈ ಯೋಜನೆಯಡಿ ಲಿಂಗತ್ಸ ಅಲ್ಲಸಂಖ್ಯಾತರಿಗೆ ರೂ:25,000/- ಗಳ ಸಾಲ ಮತ್ತು ರೂ.25,000/- ಗಳ 
ಸಹಾಯಧನ ಒಟ್ಟು ರೂ.50 ,000/- ಗಳ 'ಸಾಲಭ್ಯವನ್ನು ನಿಗಮದಿಂದ ನೇರವಾಗಿ: ಒದಗಿಸಲಾಗುವುದು. 


ಡ್ಡ ಸಹಾಯಧನ ಯೋಜನೆ ಕಂಸ ಮೂಲಕ) 


ಮಹಿಳಾ ಉದ್ದಿಮೆದಾರರು ಸಣ್ಣ ಮತ್ತು ಮದ್ಯಮ ಉದ್ದಿಮೆಗಳನ್ನು" ಸ್ಥಾಪಿಸಲು ರೂ.50.00 ಲಕ್ಷಗಳಿಂದ 
ರೂ.200.00 ಲಕ್ಷಗಳವರೆಗೆ ಸಾಲವನ್ನು ಮ ರಾಜ್ಯ Bap ನಿಗಮದಿಂದ ಒದಗಿಸಿದಾಗ. ಶೇ.14 
ರ ಬಡ್ಡಿಯಲ್ಲಿ . ಶೇ. 10 ರ ಬಡ್ಡಿಯ ಸಹಾಯಧನವನ್ನು ಕ.ರಾ.ಮ.ಅ.ನಿಗಮದ ಮೂಲಕ 
ಒದಲಾಗಿಸಲಾಗುವುದು. 


"6. ದೇವದಾಸಿ ಹುನರ್ವಸತಿ ಯೋಜನೆ: 


1993-94 ಮತ್ತು 2007-08ನೇ ಸಾಲಿನಲ್ಲಿ ಉತ್ತರ ಕರ್ನಾಟಕ ಜಿಲ್ಲೆಗಳಲ್ಲಿ ಸಮೀಕ್ಷೆ ಮಾಡಿ ಗುರುತಿಸಲಾದ 
ಮಾಜಿ ದೇವದಾಸಿಯರಿಗೆ ಆದಾಯೋತ್ಪನ್ನಕರ ಚಟುವಟಿಕೆ ಕೈಗೊಳ್ಳಲು ನಿಗಮದಿಂದ ರೂ.25,000/- ಗಳ 
ಸಾಲ ಮತ್ತು ರೂ.25,000/- ಗಳ ಸಹಾಯಧನ ಒಟ್ಟು Ce ಗಳ ಸೆ ಸೌಲಭ್ಯವನ್ನು ನಿಗಮದಿಂದ 
ನೇರವಾಗಿ ಒದಗಿಸಲಾಗುವುದು. 


ಅನುಬಂಧ-2 


ಫಲಾನುಭವಿಗಳ ಸಂಖ್ಯೆ 


ಆರ್ಥಿಕ 
ಕ್ರಸಂ ಯೋಜನೆಯ ಹೆಸರು 
- 2018-19 | 2019-20 | 2018-19 2019-20 
1 | ಉದ್ಯೋಗಿನಿ ಯೋಜನೆ 2295 4557 2530.00 2530.00 
2 |ಕೇತನಾ ಯೋಜನೆ 404 304 205.00 . 205.00 
3  |ಥನಶೀ ಯೋಜನೆ 985 985 | 500.00 500.00 
ಲಿಂಗತ್ವೆ ಅಲ್ಪಸಂಖ್ಯಾತರಿಗೆ 
4 | ಪುನರ್ವಸತಿ ಯೋಜನೆ 650 709 329.80 359.82 
ಬಡ್ಡಿ ಸಹಾಯಧನ ` ಯೋಜನೆ 
5 | (ಕೆ.ಎಸ್‌.ಎಫ್‌.ಿ ಮುಖಾಂತರ) (771 300 3294.00 ° 1000.00 
ದೇವದಾಸಿ ಮನರ್ವಸತ [ 
6 3.4 593. 
Ne 1126 589 113.44 93.41 


ಅನುಬಂಧ-3 


ಕ್ರೈಸಂ| ಫಲಾನುಭವಿ ಆದಾರಿತ ಯೋಜನೆ/ಕಾರ್ಯ 


q 


ಅನುಷ್ಟಾನಗೊಳಿಸಲು ಅನುಸರಿಸುತ್ತಿರುವ ಮಾನದಂಡಗಳು 


} ಉದ್ಯೋಗಿನಿ 


1. ಕುಟುಂಬದ ವಾರ್ಷಿಕ ಆದಾ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ" ರೂ.2000 
ಗಳು ಹಾಗೂ ವಿಶೇಷ ವರ್ಗ ಹಾಗೂ ಸಾಮಾನ್ಯ ವರ್ಗದ ಮಹಿಳೆಯರಿಗೆ ರೂ.1,50,000/-ಗಳಿಗೆ 
ಮೀರಿರಬಾರದು. 2. ಎಲ್ಲಾ ವರ್ಗದ 
ಮಹಿಳೆಯರಿಗೆ ವಯೋಮಿತಿ 18 ರಿಂದ 55 ವರ್ಷಗಳು. 

3. ಸಾಲ ಮಂಜೂರಾದ ನಂತರ ಉದ್ಯಮಶೀಲತೆ ತರಬೇತಿಗೆ ಕಡ್ಡಾಯವಾಗಿ ಹಾಜರಾಗಬೇಕು. 

4. ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿ ಬ್ಯಾಂಕ್‌ "ನಾತ ಹೊಂದುವುದು. ಬ್ಯಾಂಕ್‌ ಖಾತೆಯೊಂದಿಗೆ ಅರ್ಜಿದಾರರ ' 
ಆಧಾರ ಸೇಡಿಂಗ್‌” ಆಗಿರಬೇಕು. 

5. ಮಾನ್ಯ ವಿಧಾನ ಸಭಾ ಸದಸ್ಯರ ಅಧ್ಯಕ್ಷತೆಯ ಆಯ್ಕೆ ಸಮಿತಿಯಲ್ಲಿ ಫಲಾನುಭವಿಗಳ ಆಯ್ಕೆ 
ಮಾಡಲಾಗುತ್ತದೆ. ' 


2 |ಜೇತನ ಯೋಜನೆ 


1 ವಯೋಮಿ8'18 ವರ್ಷ ಮಿಕಚ್‌ಕ; 

2.ಲೈಂಗಿಕ ಕಾರ್ಯಕರ್ತೆಯರ ಸಮುದಾಯ ಆಧಾರಿತ ಸಂಸ್ಥೆಯ ಗುರುತಿನ ಚೀಟಿ ಹೊಂದಿರಬೇಕು 
3.ರಾಷ್ಟೀಕೃತ ಬ್ಯಾಂಕುಗಳಲ್ಲಿ ಬ್ಯಾಂಕ್‌ ಖಾತೆ ಹೊಂದುವುದು. "ಬ್ಯಾಂಕ್‌ ಖಾತೆಯೊಂದಿಗೆ ಅರ್ಜಿದಾರರ 
ಆಧಾರ ಸೀಡಿಂಗ್‌ ಆಗಿರಬೇಕು. - 
4.ಯಾವುದೇ ಬ್ಯಾಂಕು/ಸಂಸ್ಥೆಗಳಲ್ಲಿ ಸುಸ್ಲಿದಾರರಾಗಿರಬಾರದು ಎನ್ನುವುದು ಕಡ್ಡಾಯವಾಗಿರುತ್ತದೆ. 
5.ಎಲ್ಲಾ ವರ್ಗದ ದಮನಿತ ಮಹಿಳೆಯರಿಗೆ ಇ.ಡಿ.ಪಿ. ತರಬೇತಿಯೊಂದಿಗೆ ಸೌಲಭ್ಯ ನೀಡಲಾಗುತ್ತದೆ. 
6.ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯ ಆಯ್ಕೆ ಸಮಿತಿಯಲ್ಲಿ ಫಲಾನುಭವಿಗಳನ್ನು 
[ಆಯ್ಕೆಮಾಜಲಾಗುತ್ತದೆ. 


3 [ಧನಶ್ರೀ ಯೋಜನೆ 


1. ಅರ್ಜಿದಾರರು ಹೆಚ್‌.ಐ.ವಿ. ಸೋರಂಕತರೆಂದಾ ಆರೋಗ್ಯ ಕೇಂದ್ರದ /ಐ'ಸಿ.ಟಿ.ಸಿ:`ಕಾಂದ್ರಗಳಲ್ಲಿ 
ಪಡೆದ ವೈದ್ಯಕೀಯ ವರದಿಯನ್ನು ಹೊಂದಿರುವುದು. 

2. ಮಾನ್ಮ ಜಿಲ್ಲಾದಿಕಾರಿಗಳ ಅಧ್ಯಕ್ಷತೆಯ ಆಯ್ಕೆ ಸಮಿತಿಯಲ್ಲಿ ಫಲಾನುಭವಿಗಳನ್ನು ಆಯ್ಕೆ 
ಮಾಡಲಾಗುತ್ತದೆ. 

3.ಅರ್ಜದಾರರು ರಾಷ್ಟ್ರೀಕೃತ ಬ್ಯಾಂಕ್‌ ಖಾತೆಯನ್ನು ಹೊಂದಿದ್ದು, ಚಾಲ್ತಿಯಲ್ಲಿರಬೇಕು. 

4. ಅರ್ಜಿದಾರರು 18 ರಂದ 60 ವರ್ಷದೊಳಗಿರಬೆಹು. 

5. ಅರ್ಜಿದಾರರು ಖಾತೆ ಹೊಂದಿರುವ ಆರ್ಥಿಕ ಸಂಸ್ಥೆ ಬ್ಯಾಂಕುಗಳಲ್ಲಿ 
ಸಾಲಗಾರರಾಗಿರಬಾರದು. 


4 [ಲಿಂಗತ್ವ ಅಲ್ಪಸಂಖ್ಯಾತರ ಪುನರ್ವಸತಿ ಯೋಜನೆ 


. ವಯೋಮಿತಿ 8 ವರ್ಷ ಮೀಕರಚಿ: 
Wie ಅಲ್ಪಸಂಖ್ಯಾತರು ಸಮುದಾಯ ಆಧಾರಿತ ಸಂಸ್ಥೆ ಅಥವಾ ಜಿಲ್ಲಾಧಿಕಾರಿಗಳು 
ಅನುಮೋದಿಸಿದ ಸಂಸ್ಥೆಗಳಾದ ಸಂಗಮ ಅಥವಾ ಕೆ.ಎಸ್‌.ಎಂ.ಎಫ್‌. ಸಂಸ್ಥೆಗಳಲ್ಲಿ 
ನೊಂದಣಿಯಾಗಿರಬೇಕು. 
3.ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿ ಬ್ಯಾಂಕ್‌ ಖಾತೆ ಹೊಂದುವುದು. ಬ್ಯಾಂಕ್‌ ಖಾತೆಯೊಂದಿಗೆ ಅರ್ಜಿದಾರರ 
ಆಧಾರ ಸೀಡಿಂಗ್‌ ಆಗಿರಬೇಕು. 
4.ಯಾವುದೇ ಬ್ಯಾಂಕು/ಸಂಸ್ಥೆಗಳಲ್ಲಿ ಸು ಸುಸ್ತಿದಾರರಾಗಿರಬಾರದು ಎನ್ನು ವುದು ಕಡ್ಡಾಯವಾಗಿರುತ್ತದೆ. 
5. ಮಾನ್ಯ ಜಿಲ್ಲಾಧಿಕಾರಿಗಳ 'ಅಧ್ಧಕ್ತತೆಯ' ಆಯ್ಕೆ ಸಮಿತಿಯಲ್ಲಿ ಫಲಾನುಭವಿಗಳನ್ನು ಆಯ್ಕೆ 
ಮಾಡಲಾಗುತ್ತದೆ. 


ಬಡ್ಡಿ ಸಹಾಯಧನ ಯೋಜನೆ (ಕೆ.ಎಸ್‌.ಎಫ್‌.ಸಿ 
ಮುಖಾಂತರ) 


1.ಹಾಲಿ ಕಾರ್ಯನಿರ್ವಹಿಸುತ್ತಿರುವ ಸಣ್ಣ/ಮಧ್ಯಮ ಕೈಗಾರಿಕೆಗಳು ಹಾಗೂ ಸೌವಾ ಘಟಕಗಳ 
ಉದ್ದಿಮೆದಾರರಿಗೆ ತಮ್ಮ ಘಟಕವನ್ನು ಅಭಿವೃದ್ಧಿ ಪಡಿಸುವ ಸಲುವಾಗಿ/ ಆಧುನೀಕರಣಗೊಳಿಸುವ 
ಸಲುವಾಗಿ. ಘಟಕ ವೆಚ್ಚ ಕನಿಷ್ಠ ರೂತಲಕ್ಷದಿಂಡೆ ಗರಿಷ್ಟ ರೂ.2ಕೋಟಿಗಳ ವರೆಗೆ ಆರ್ಥಿಕ ನೆರವು 
ಒದಗಿಸಲಾಗುವುದು. 
2. * ಈ ಘಟಕದ ಮಾಲೀಕರು ಮಹಿಳಾ ಅಧ್ಛರ್ಧಿಯಾಗಿರಬೇಕು.. 

* ಪಾಲುದಾರಿಕೆಯ ಉದ್ಯಮನಿಯಮಿತ ಕಂಪನಿಗಳಲ್ಲಿ ಹೆಚ್ಚಿನ ಷೇರು/ನಿರ್ದೇಶಕರು ಶೇ" 5ರಷ್ಟು 
ಇರಬೇಕು. 

* ಫಲಾನುಭವಿಗಳು ಒಂದು ಸಲ ಮಾತ್ರ ಸೌಲಭ್ಯ ಪಡೆಯಲು ಅರ್ಹರಾಗಿರುತ್ತಾರೆ. 


ಮಾಜಿ ದೇವದಾಸಿ ಪುನರ್ವಸತಿ 
ಯೋಜನೆ(ಆದಾಯೋತ್ಸನ್ನಕರ ಚಟುವಟಿಕೆ) 


1. 1993-94 ಹಾಗೂ 2007-08ನೇ ಸಾಲಿನಲ್ಲಿ ಮಾಡಿದ ಸಮೀಕ್ಷೆಯಲ್ಲಿ ಗುರುತಿಸ ಲ್ಲಟ್ಟರಬೇಕು. 

2. ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿ ಬ್ಯಾಂಕ್‌ ಖಾತೆ "ಹೊಂದುವುದು. ಬ್ಯಾಂಕ್‌ ಖಾತೆಯೊಂದಿಗೆ ಅರ್ಜಿದಾರರ 
ಆಭಾರ ಸೀಡಿಂಗ್‌ “ಗಿರಬೇಕು. 

3. ಯಾವುದೇ ಬ್ಯಾಂಕು/ಸಂಸ್ಥೆಗಳಲ್ಲಿ ಸುಸ್ಲಿದಾರರಾಗಿರಬಾರಲದು ಎನ್ನುವುದು ಕಡ್ಡಾಯವಾಗಿರುತ್ತದೆ. 

4. ಮಾಜಿ ದೇವದಾಸಿ ಮಹಿಳೆಯರಿಗೆ ಇ.ಡಿ.ಪಿ. ತೆರಬೇತಿಯೊಂದಿಗೆ , ಸೌಲಭ್ಯ ನೀಡಲಾಗುತ್ತದೆ. 
5. ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯ ಆಯ್ಕೆ ಸಮಿತಿಯಲ್ಲಿ ಫಲಾನುಧವಿಗಳನ್ನು ಅಯ್ಯ 
ಮಾಡಲಾಗುತ್ತದೆ. 


